ಕರ್ನಾಟಕ ವಿಧಾನ ಪರಿಷತು 


ಡೆವಲಪ್‌ಮೆಂಟ್‌ ಬ್ಯಾಂಕ್‌ ನೆರವಿನ ಕರಾಪಳಿ 
ತೀರ ಸಂರಕ್ಷಣಾ ಯೋಜನೆಯನ್ನು ಕರಾವಳಿಯ 
ಉಳಿದ ಪ್ರದೇಶಗಳಿಗೆ ವಿಸ್ತರಿಸಿ ಸಮುದ್ರ 


ಕೊರೆತದಿಂದ ಸಂರಕ್ಷಿಸುವ ಪ್ರಸ್ತಾವನೆ ಸರ್ಕಾರದ 
ಪರಿಶೀಲನೆಯಲ್ಲಿದೆಯೇ? 


ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 565 

ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) 

ಉತ್ತರಿಸುವ ದಿನಾಂಕ 14.02.2019 

ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು 

ಕ್ರಸಂ: ಪ್ರಶ್ನೆ ಘತ್ತರ 

ಅ) ರಾಜ್ಯದ ಕರಾವಳಿ ತೀರವನ್ನು ಸಮುದ್ರ | ರಾಜ್ಯದ ಕರಾವ್‌ `ಶಾರವನ್ನು ಸಮರ್ರ ಸಾಕತದಂದ ಸಂರಕ್ಷಿಸಲು 
ಕೊರೆತದಿಂದ ಸಂರಕ್ಷಿಸಿ ಸಾರ್ವಜನಿಕರ | ಸರ್ಕಾರವು “ಏಷ್ಯನ್‌ ಡೆವಲಪ್‌ಮೆಂಟ್‌ ಬ್ಯಾಂಕ್‌” ನೆರವಿನಡಿಯಲ್ಲಿ 
ಆಸ್ತಿಪಾಸ್ತಿಗೆ ಹಾನಿಯನ್ನು ತಡೆಗಟ್ಟುವ ಸಲುವಾಗಿ | ರೂ.91.00 ಕೋಟಿ ಮೊತ್ತದ ಕರಾವಳಿ ಸಂರಕ್ಷಣೆ 
ಸರ್ಕಾರವು ಹಮ್ಮಿಕೊಂಡಿರುವ | ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. 
ಕಾರ್ಯಕ್ರಮಗಳೇನು; 

ಅಲ್ಲದೇ ರಾಜ್ಯ ಸರ್ಕಾರದ ವಾರ್ಷಿಕ ಅನುದಾನದಲ್ಲಿ ತೀವ್ರ 
ಸಮುದ್ರ ಕೊರೆತವಿರುವ ಪ್ರದೇಶಗಳನ್ನು ಗುರುತಿಸಿ, CWPRS, 
Pune ಮತ್ತು KERS, K.R. Sagar, ತಜ್ಞ ಸಂಸ್ಥೆಗಳಿಂದ ಸ್ಥಳಕ್ಕೆ 
ಸೂಕ್ತ ವಿನ್ಯಾಸವನ್ನು ಪಡೆದು ಸಮುದ್ರ ಕೊರೆಶ ತಡೆಗೋಡೆ 
ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತಿದೆ. 

ಆ) ಈವರೆಗೆ ಎಷ್ಟು ಉದ್ದದ ಕರಾವಳಿ ತೀರವನ್ನು ಐಡಿಬಿ ಟ್ರಾಂಚ್‌-1 ರಡಿಯಲ್ಲಿ ಒಟ್ಟು 350 ಕಿ.ಮೀ. ಉದ್ದದ 
ಸಮುದ್ರ ಕೊರೆತದಿಂದ ಸಂರಕ್ಷಿಸಲಾಗಿರುತ್ತದೆ; ಕರಾವಳಿ ತೀರವನ್ನು ಸಂರಕ್ಷಿಸಲಾಗಿದೆ. ಟ್ರಾಂಚ್‌-2 ರಲ್ಲಿ ಒಟ್ಟು 9 

ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು ಒಟ್ಟು 42.99 ಕಿಮೀ. 
| ಉದ್ದದ ಕರಾವಳಿ ಶೀರವನ್ನು ಸಂರಕ್ಷಿಸಲು ಉದ್ದೇಶಿಸಲಾಗಿದೆ. 
|| 
ರನಿಜ್ಯ ಸರ್ಕಾರದ ವಾರ್ಷಿಕ ಅನುದಾನದಲ್ಲಿ ಒಟ್ಟು 65.43 
ಕಿ.ಮೀ. ಉದ್ದದ ಶಾಶ್ವತ ಸಮುದ್ರ ಕೊರೆತ ತಡೆಗೋಡೆ ಮತ್ತು 
| 16.72 ಕಿ.ಮೀ. ಉದ್ದದ ತುರ್ತು ಸಮುದ್ರ ಕೊರೆತ ತಡೆಗೋಡೆ 
ನಿರ್ಮಿಸಲಾಗಿದೆ. 

ಇ) ಗಶಿಯನ್‌' ಡೆವಲಪ್‌ಮೆಂಟ್‌ ಬ್ಯಾಂಕ್‌ ಡಿಜಿ) “ವಿಷ್ಕನ್‌ ಡೆವಲಪ್‌ಮೆಂಟ್‌ ಬ್ಯಾಂಕ” ಸರವಿನ`'ಚಾಂಚ್‌-1 
ನೆರವಿನಡಿಯಲ್ಲಿ ಕೈಗೆತ್ತಿಕೊಂಡಿರುವ | ರಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಪ್ರದೇಶದಲ್ಲಿ ರೂ. 
ಯೋಜನೆಗಳು ಮತ್ತು ಪ್ರಸ್ತುತ ಪ್ರಗತಿಯ 204.55 ಕೋಟಿ ವೆಚ್ಚದಲ್ಲಿ ಇನ್‌ಕೋರ್‌ ಬರ್ಮ್‌, ಆಫ್‌ಶೋರ್‌ 
ವಿವರಗಳನ್ನು ನೀಡುವುದು; ರೀಫ್‌ ಮತ್ತು ಬ್ರೇಕ್‌ವಾಟರ್‌ಗಳ ಪುನರ್‌ ನಿರ್ಮಾಣ 

i ಕಾಮಗಾರಿಗಳನ್ನು ' ಪೂರ್ಣಗೊಳಿಸಲಾಗಿದ್ದು, ವಿವರಗಳನ್ನು 
ಅನುಬಂಧ-1 ರಲ್ಲಿ ಒದಗಿಸಿದೆ. 
ಟ್ರಾಂಚ್‌-2 ಯೋಜನೆಯಡಿಯಲ್ಲಿ ಒಟ್ಟು 9 ಕಾಮಗಾರಿಗಳನ್ನು 
ರೂ.514.80 ಕೋಟಿ ಮೊತ್ತದಲ್ಲಿ ಕೈಗೊಳ್ಳಲು ಉದ್ದೇಶಿಸಿದ್ದು, 
ಇವುಗಳಲ್ಲಿ 5 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, 3 ಕಾಮಗಾರಿಗಳಿಗೆ 
ಟೆಂಡರ್‌ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಹಾಗೂ ಒಂದು ಕಾಮಗಾರಿಯ 
ಡಿಪಿಆರ್‌ನ್ನು ಎಡಿಬಿ ಅನುಮೋದನೆಗೆ ಸಲ್ಲಿಸಿದ್ದು, ಪ್ರಗತಿಯ 
ವಿರವಗಳನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ. 
ಈ) ಮುಂದಿನ ಹಂತಗಳಳ್ಲಿ ಏಶಿಯನ್‌] ನಿಷ್ಠನ್‌`ಡೆವಲಪ್‌ಮಂಜ್‌ ಬ್ಯಾಂಕ `ನರವನಂದ `ಹನ್ನುಕಾಳ್ಳರಾದ 


ಕರಾವಳಿ ತೀರ ಸಂರಕ್ಷಣಾ ಯೋಜನೆಯು : ಪೂರ್ಣಗೊಂಡ 
ನಂತರ, ' ಈ" ಯೋಜನೆಯಿಂದ ಉಂಟಾಗುವ ಕಡಲ 
ಸಂರಕ್ಷಣೆಯನ್ನು ಪರಾಮರ್ಶಿಸಿ, ಉಳಿದ ಪ್ರದೇಶಗಳಿಗೆ ವಿಸ್ತರಿಸುವ 
ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಬೋಇ 30 ಪಿಎಸ್‌ಪಿ 2019 


( 


(ಹೆಚ್‌.ಡಿ.ಕುಮಾರಸ್ಥಾಮಿ) 
ಮುಖ್ಯಮಂತ್ರಿ 


ಅಸುಬಂಭ-! 


ಯೋಜನಾ ನಿರ್ವಹಣಾ ಘನೆಳ್ಗ ಸುಸ್ಕಿಲ ಕರಾವಳಿ ಶ್ರೀಲ ಸಂರಕ್ಷಣೆ ರಾಗೂ ನಿರ್ವಹಣಾ ಯೋಜನ್‌ ಅಡಿಯ 


ಟ್ರಾಂಚ್‌- 1 ಕಾಮಗಾಧಿಗಳ ವಿವರ 


(ರೂ, ಹೋಟಿಗಳಲ್ಲಿ) 


T ] ee ಗುತ್ತ ಗುತ್ತಿಗೆ ಕರಾರು ಇಶ್ಲೀಪವಕಣ 
| ಜೂರಾ ಕರಾರು ಕರಮಗಾರಿ ನ ಒಟ್ಟು 
3 | ಉನುಗಾಂಯ ಎವ | ನಳ ನನಾನ; ಮೂಂ | ಸ | ಸತಾರ | ಪ್ರಣ ಅಂ [ಮ bs ತ ವಿಷರ 
ಸಂ ನ್‌ | ತಾಲೂಕು | ಸಭಾಕ್ಷೇತ್ರ | ಅಂದಾಜು (ನರು ಹೆಸರು | ಕಾಮಗಾರಿ | ಗಳ | ವವರಷ್ಯತ | ಸನ್‌ಗೆಂ | ಸವರಿ ಪಗ: 
ಮೊತ್ತ ತ್ರ ಪ್ರಾರಂಥವಾಣ | ನಕ್ರ ಸಗ ದಿನಾಂಕ 1096 
| * ದಿನಾಂಕ | NS ಅಂತ್ಯಕ್ಕೆ) 
| ನಳ್ಳಾವಡಕ್ಟ್‌ ದಕ - TF ಜಗ _ ಭ್‌ 'ಉಳ್ಳಾಲಡಕ್ಷ ಇನ್‌ ಬರ್ಮೂಗಳ 
1 br ಕನ್ನಡ | ಮಂಗಳೂರು 551 py 3.12.1 0208.15 3006.18 30.06.18 wb ಸ್ರ ತಮಾ iu ಖಲಿಧಂ 
‘ ಮಂಗಳೂರು ಬ್ರಾಜೇಲ್ಸ 'ಕಾಮಗಾಧಿಯು 
i py ಮುಣ್ತಯರೋಡಿಗುತದೆ, Ki 
fs “AT SKS | T y (1 
ಚವಾಣ್‌ ಈ ಕಾಮಗಾರಿಯಲ್ಲಿ ಈ ಹಂದೆ ನಿರ್ಮಿಸಲಾಗಿದ್ದ 
ಉಳ್ಳಾಲದಲ್ಲಿ ದಕ್ಕೀಣ | ಮಂಗಳೂರು, ಆರ್ಟುನ್‌ ಶಿಥಿಲಗೊಂಡಿರುವ ' ಉತ್ತರ ಮತ್ತು ಬಕ್ಕಿಣಿ 
2. | ಬ್ರೇಕ್‌ ವಾಟರ್‌ಗಳ ಕನ್ಫಡ! ಮಂಗಳೂರು 40 Sai ಅರ್ಥ್‌ L124 3.0716 30.05.47 30.05.17 ಬ್ರೇಕ್‌ವಾಟಕ್‌ನ  ಸಧೃಡಗೊಳಿಸುವುಯ ಹಾಗೂ 
ಪುನರ್‌ ನಿರ್ಮಾಣ | ಮಂಗಳೂರು | ದಕ್ಟಿಣ | ” ಮೂವರ್ಸ್‌ ಡಕ್ಸಿಣ ಬ್ರೇಕ್‌ವಾಟರ್‌ನ ಟಟ! ೮೧ಡೆ ನ್ನು ವಿಸ್ತರಿಸುವ 
(ಜೆ.ವಿ) L ತಾಹುಗಾರಿಯು ಮುಳ್ತಾಯಗೆೋಂಡಿರುತ್ತದೆ, 
ಮುಂಬಾಯಿ 
3 |e ಜ್‌ J ಭತ ಸ 7 7 ಾವಣರನುತ ನನ ನಪ ಇಫ್‌] 
y ಮೇಣ ಧರ್ತಿ ಅಫ್‌ಬೋಡಿ ರೀಫ್‌ಗಳಿದ್ದು. ಕ್ರಮವಾಗಿ 190ಮೀ 
ಉಳ್ಳಾಲದಲ್ಲಿ 2 ದಕ್ಷೀಂ ಡ್ರೆಡ್ಣಿಂಗ್‌ ಹುತ್ತು ಮತ್ತು 215ಮೀ ಉದ್ದವಿದ್ದು, ಇಭ್ರಗಳದ್ಗು 
3. | ಅಫ್‌ಶೋರ್‌ ಕನ್ನಡ? 1 ಮಂಗಳೂರು 0 | | won | 3ನ್‌ನದಸ್ಕಕ್ನರ | 2 3107.16 2605.17 2605.17 ಕ್ರಮವಾಗಿ ಸಮುದ್ರ ತೀರದಿಂದ 70 ಬೀಟರ್‌ 
ರೀಫ್‌ಗಳ ನಿರ್ಮಾಣ | ಮಂಗಳೂರು i | ೨. 'ಮನ್ತು 6 ಮೀಟರ್‌ ಅಂತರದಲ್ಲಿ ನಿರ್ಭಾಣ 
'ಹೈಬತ್ರಬಾದ್‌ ಮಾಡಲಾಗಿದೆ. ಕಾಮಗಾರಿಯು 
ಮುಕಾಯಗೊಂಡಿರುತ್ತದೆ. 
wk ~d ಹ eR 


ನಿರ್ದೇ! 


ಬಂದರು ಮನ್ತು ಒಳನಾಡು 


ಇಲಾಬೆ ಕಾರವಾರ. 


/ 
ಗ 


ಸಾರಿಗೆ x 


ಅಸುಬಂಧ-2 


ಯೋಜನಾ ನಿರ್ವಹಣ ಘಟಿಳ, ಸುಸ್ಮಿರ ಕರಾವಳಿ ತೀರ ಸೆಂರಕ್ಸಣೆ ಹಾಗೂ ನಿರ್ವಹಣಾ ಯೋಜನೆ ಅಡಿಯ 


ಟ್ರಾಂಚ್‌ -2 ಕಾಮಗಾರಿಗಳ ವಿವರ 


(ರೂ. ಕೋಟಿಗಳಲ್ಲಿ) 
ಇ 3 
NC ಸ್ಟಾ ಗುತ್ತಿಗೆ ಕರು | ಮಗಾ | ಇಲಿಯನರೆಗನ 
ಗುತ್ತಿಗೆದಾರರ ಪ್ರಣಾರೆ ಕಾಮಗಾರಿ ಒಟ್ಟು ದೆ! 
psd Bel ಹೆಸರು ಕಾಮಗಾರಿ | ಬ್ರರ್ಣಗೊಳ್ಳುವ ಸಗೊಳ್ಳವ | ಸದರಿ 2015 ಪುತಿ'ಇನತೆ 
ಸ 5 ಕತ್ತ ದ ದಿನಾಂಕ ರ್ಮ ತ ಅಂತ್ಕಕ) 
7 Ei t ¥ pl) I ] ¥ [E) 
L- 
|e ಸಾವಾಸ ಇವಾನ್ಸ್‌ ಇಷ 
ಉದ್ಯಾವರ ಕಡಲತೀರ ಸಂರಕ್ಟಣೆ ARGS. ಗ್ರಾಯನ್‌ಗಳ ನಿರ್ಮಾಣ ೫ 
ಮತ್ತು ತೀರಗೋಡೆಗಳ ಉಡುಪಿ ! _ ಯನ್‌ ಗಳ ನಿಮಾಣ ಹಘೂರ್ಣಗೊಂಡಿಃ x 
| ಮಾಣ ಹಾಗೂ ಮರಳು ಉಡುಪಿ ಮು »s |u|] no Rs ಹಂ. ny 14031 - ಈ Heid ಪ್ರಗತಿಯಲ್ಲಿದೆ. 4 
ಪೋಷಣೆ 4 ಅಟೆಛಿಯನ್ನು 16-05-2019 ಆವರೆಗೆ 
ವಿಸ್ತರಿಸಲಾಗಿದೆ. 
'ಮರನಂತ ಪಗ 
[ ಗ್ರಾಯನ್‌ಗಳು ಹಾಗೂ 9 'ಟಿ' ಗ್ರಾಯನ್‌ಗಳು 
ಮರವಂತೆ ಕರಾವಳಿ ಶೀರ & ಒಟ್ಟು 24 ಗ್ರಾಯನ್‌ಗಳನ್ನು 
ಸಂರಕ್ಷಣಿ ಹಾಗೂ ಉಡುಪಿ / ಸೂ ನಿರ್ಮಿಸದೇಕಾಗಿದ್ದು, 15 ಐ” ಗಗ್ರಾಯನ್‌ಗಳ 
ನಿರ್ವಹಣೆಗಂಗಿ ತೀರಗೋಡೆ | ಕುಂದಾಪು | ಬೈಂದೂರು - ಡಮ್‌ 04.03.17 03.32.18 15.04.19 3280 |ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು, 7 
ರಚೆನೆ ಮತ್ತು ಮರಳು ಠ 9223 | 8827 aaiastS ಟಿ" ಗ್ರಾಯನ್‌ಗಳ ನಿರ್ಮಾಣ ಜಾಗೂ 
ಪುನರ್ವಿಕರೆಣಿ ಯೋಣಸಾ- (ಜೆಐ) ಟಿಟ್ರಾಪಾಡ್‌ಗಳ ತಯಾರಿ ಕಾಮಗಾರಿಗಳು 
ಪ್ರಗತಿಯಲ್ಲಿದೆ. ಗುತ್ತಿಗೆ ಅವಧಿಯನ್ನು 15-04-. 
2019 ರವರೆಗೆ ವಿಸ್ತರಿಸಲಾಗಿದೆ. 

r ¥ — ಹಾ ್‌ ಕನಕಾ ಹಹಗ ಪ್ರ 
ಕೋಡಿದೆಂಗ್ರೆ ಕಡಲತೀರ wiih] A 400ಮೀ  ತಡೆಗೋಡೆಗಳ ನಿರ್ಮಾಣ 
ಸಂರಕ್ಷಣೆ ಮಶ್ತು ಬಂಡೆಕಲ್ಲು ಇಂಡುಪಿ ಉಡುಪ 7265 | ಡಡಿಬವಎಲ್‌. 28.12.17 19.08.19 19.08.19 59.62 | ಮಾಡಬೇಕಾಗಿದ್ದು 2250ಮೀ ಕಾಮಗಾರಿ 
ತಡೆಗೋಡೆಗಳ ನಿರ್ಮಾಣ 7588 | 6139 ಗ: ಪೂರ್ಣಗೊಂಡಿದ್ದು, 1350 ಮೀ ಕಾಮಗಾರಿ 

ಪ್ರಗತಿಯಲ್ಲಿದೆ, 

ಸೋಜ ಕಾನ್‌ - ಸೋಮೇಶ್ವರ ಕಾಮಗಾರಿಗೆ ತ. hor 

ಸಂರಕ್ಷಣೆ ಹಾಗೂ. ಕನ್ನಡ/ Dredging and infrastructure Linked 
A AE ಮಂಗಳೂ | ನುಂಗಳೂರು 26.33 074218 06.08.20 ಪ 471 | ಇವರೊಂದಿಗೆ ಕರಾರು ಒಪ್ಪಂದ 

ಜಿಯೋಟೆಕ್ಸ್‌ಟೈಲ್‌ 32135 | 272 ಗಡ್‌ ಸ ವಿನ್ಯಾಸದಂತೆ 

ರಿಬೆಟ್‌ಮಂಟ್‌ ನಿರ್ಮಾಣ ಕಾವಗಾರಿ ಪ್ರಾರಂಭಿಸಲಾಗಿದೆ. 
—ನಡಸ್ಸನದ್ಸ ನಡನ TOSETY ಕೋಡ"ಕನ್ಮಾನ ಕಾವಾ ನ 
5. | ಹಾಗೂ ಸಮುದಾಯ ಜಾಗೃತಿ | ಕುಂದಾಮ ಕುಂದಾಪುರ - ನರ್ಸರಿ ಮುತ್ತು 01.22.18 31.07.20 3107.20 0.17 |2018 ರಂದು ಗುತ್ತಿಗೆ ಕರಾರು ಮಾಡಲಾಗಿದ್ದು. 

ಮತ್ತು ತರದೇಪಿಗಳು ಕ 037 | 03 | ಫಾರ್ಮಾ ಕಾಮಗಾರಿ ಪ್ರಾರಂಭಿಸಲಾಗಿದೆ. 

ಒಟ್ಟು” f 300.08 | 25635 NTT 


ಗುತ್ತಿಗೆ ಕರಾಡ" “1 
f [ny | aay | es | [| ne | 
ಸಂ ಸಮಗ ಣಬಲ ಮಿ ನಿಧಾನ ಸಭಾ ಕ್ಷತ್ರ | ವ್ರದಾಜ ki pi 'ಜೆಸರು ಹಾವ 4 | ಪೂರ್ಣಗೊಳ್ಳುವ kee (ಆನವರಿ' 2019 ಪ್ರತ.ಎವನ 
ತ್ರ - ಸಹಸ ದಿನಾಂಕ ಕ ಆಂಶ್ಯಕ್ಕೆ _ 
T ವ್‌ 3 3 ತ Fd | 1 [) [ll }] 3 
ಸಗ ನನಾಗರುವ ನಾನ ರಡ —T W al 1 
ಎರ್ಪ್ನಾನ್‌ 8ರ ಕಡಲತಣ್‌ ಜರ T ಕಾಮಗಾರಿಯನ್ನು ಮರು ಟೆಂಡರ್‌ 
6. | ಸಂರಕ್ಷಣೆ ಹಾಗೂ ಉಡುಪಿ / pee y y . | ಕರೆಯಲಾಗಿದ್ದು, ಶಾಂತ್ರಿಕ ಬಡ್‌ ಪರಶೀಲನ 
ನಿರ್ನಸಣಣಾನಿ ಬಂಪಳಲನಳ | ಉಡುಪಿ 332 ವರದಿಯನ್ನು ಸಿ೦8 ಗೆ ಕಳುಹಿಸಲಾಗಿದೆ. 
ತಡೆಗೋಡೆಗಳ ನಿರ್ಮಾಣ ಸಿ 
[7 ಗವವರಾದ ನನನ್‌ ನಾನಾನಾ —f 'ಕನಷರ್‌ತಂನಲಾಗಿದ್ದು ಸಾರ ದನಾಂಕ 3 
1] ಕಾಮಗಾರಿ-ಸ ಕನ್ನಡ 10.55 ಸು | |. § a 3 02-2019 
ಮಾಹ ಪತಪನಣನ ತ್ತರ T 'ಸಂಡರ್‌ ಇರಯಲಾಗಿದ್ದಾ ಸಕ್ಕತ ದನಾಂಕ 22- 
ಕಾಮಗಾರಿ-8 ಕನ್ನಡ | 20.96 ಡ $ ೫ ಸ 102-2019 
7-—ನಾವಣ್ನರ ಕರತ KFA ವಾಸ ¥ 
ಸಂದಕ್ಷಣೆ ಹಾಗೂ py ನ್ನಡ ¥ 
3. | ನಿರ್ವಹಣೆಗಾಗಿ 2 ಆಫ್‌ಶೋರ್‌ ಮರಗಳೂ ಮಂಗಳೂರು oka « ೫ * . | ಜೆಂಡರ್‌ನ ತಾಂತ್ರಿಕ ಬಿಡ್‌ ಪರಿಶೀಲನೆಯಲ್ಲಿ: 
ರೀಫ್‌ಗಳ ನಿರ್ಮಾಣ ಹಾಗೂ Fe [1 § 
ಮರಳು ಪೋಷಣೆ | 
Kir Ef] ನ ಜ್‌ i 
4. | ಮುಕ್ಕದೇರಿ ಕರಾವಳಿ ಶೀರ ಕನ್ನಡ/ Said | K _ | ಮಸ್ತಕ ಯೋಜನಾ ವರದೀರಿ?ನುಯನ್ನು 
| ಸಂರಕ್ಷಣಾ ಕಾಮಗಾರಿ ಮಂಗಳೂ 2019 ೩೦8ಗೆ ಅಭಿಪ್ರಾಯ ಕೋರಿ ಸಲ್ಲಿಸಿದೆ. 
ರು 
EE nse RST NE me ನ ss I ಹ 


ಮಾ 
ನಿದೇಗರ₹ p/N 
ಬಂದರು ಮತ್ತು ಒಳನಾಡು ಜ್ಯಲಸಾರಿಗೆ 


ಇಲಾಟೆ ಕಾರಬುರೆ. 


